ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಲೆಂಬರ್‌, 2020 


ರಾಜ್ಯದಲ್ಲಿ ಕೋವಿಡ್‌-19ರ ಚಿಕಿತ್ಸೆ ಮತ್ತು ಅದರಿಂದಾಗುತ್ತಿರುವ ಅಡ್ಡಪರಿಣಾಮದ ಕುರಿತು 


ಶ್ರೀ ಮೋಹನ್‌ ಕುಮಾರ್‌ ಕೊಂಡಜ್ಜಿ (ನಾಮನಿರ್ದೇಶನ ಹೊಂದಿದವರು)- 


797 (925) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯ್ಮಾಣ ಸಚಿವರು 
ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ರಾಜ್ಯದಲ್ಲಿ ಕೋವಿಡ್‌ ಸೋಂಕಿಗೆ ತುತ್ತಾದವರ ಸಂಖ್ಯೆ ಎಷ್ಟು; ಅವರಲ್ಲಿ ಸರ್ಕಾರಿ ಮತ್ತು ಖಾಸಸಿಗಿ 
ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆದವರ ಸಂಖ್ಯೆ ಎಷ್ಟು ; ರೋಗ ಲಕ್ಷಣವಿಲ್ಲದೆ ವೈದ್ಯರ ಸಲಹೆಯ 
ಮೇರೆಗೆ ಮನೆಯಲ್ಲಿಯೇ ಚಿಕಿತ್ಸೆ ಪಡೆದವರ ಸಂಖ್ಯೆ ಎಷ್ಟು ; ಇವರಲ್ಲಿ ಎ.ಪಿ.ಎಲ್‌. ಮತ್ತು ಬಿ.ಪಿ.ಎಲ್‌ 
ಶುಟುಂಬಗಳ ಸಂಖ್ಯೆ ಎಷ್ಟು ; ಸರ್ಕಾರಿ ನೌಕರರ ಸಂಖ್ಯೆ ಎಷ್ಟು ; (ಜಿಲ್ಲಾವಾರು ವಿವರ ನೀಡುವುದು) 


(ಆ) ರಾಜ್ಯದಲ್ಲಿ ಕೋವಿಡ್‌-19ರ ನಿಯಂತ್ರಣಕ್ಕಾಗಿ ಜನರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು 
ಸರ್ಕಾರದಿಂದ ಕೈಗೊಳ್ಳಲಾದ ಕ್ರಮಗಳಾವುವು ; ರೋಗ ಲಕ್ಷಣವಿಲ್ಲದಿರುವ ಸೋಂಕಿತರಿಗೆ ಸರ್ಕಾರದಿಂದ 
ನೀಡಲಾಗುತ್ತಿರುವ ಚಿಕಿತ್ಪಾ ವಿಧಾನಗಳು ಯಾವುವು; (ವಿವರ ನೀಡುವುದು) 


(ಇ) ಕೋವಿಡ್‌-19ರ ಸೋಂಕಿತರಿಗೆ ನೀಡಲಾಗುತಿರುವ ಚಿಕಿತ್ಸೆಯ ಅಡ್ಡಪರಿಣಾಮ ($ide effects) ಪಾಗಿ 
ರಕದೊತ್ತಡ ಮತ್ತು ಮಧುಮೇಹಗಳು ಬರುತ್ತದೆ ಎಂದು ಸೋಂಕಿನಿಂದ ಚಿಕಿತ್ತೆ ಪಡೆದು 
ಗುಣಮುಖರಾದವರಿಂದ ಅಭಿಪ್ರಾಯ ವ್ಯಕವಾಗುತಿರುವುದು ನಿಜವೇ ; ಈ ಕುರಿತು ಪರೀಕ್ಸೌ 
ನಡೆಸಲಾಗಿದಯೇ ; ಹೌದಾದರೆ, ಸರ್ಕಾರದ ಶೂಶ್ರುಷೆ ಕ್ರಮದಲ್ಲಿ ಬದಲಾವಣೆ ಮಾಡಲಾಗಿದೆಯೇ? 


